279 


CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಪಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೪, ೨೦೦೩ (ಭಾದ್ರಪದ ೧೩, ಶಕ ವರ್ಷ ೧೯೨೫) | ಸಂಚಿಕೆ ೩೬ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 











ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, 
ತಿಪಟೂರು ಉಪ ವಿಭಾಗ, ತಿಪಟೂರು 
1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ ಕಲಂ 16(2)ರ ರೀತ್ಯಾ ಪ್ರಕಟಣೆ 
ಕ್ರಮಾಂಕ ಎಲ್‌ಎಸಿ 02:99-2000, ದಿನಾಂಕ: 9ನೇ ಜುಲೈ 2003 
1894ನೇ ಸಾಲಿನ ಭೂಸ್ವಾಧೀನ ಕಾಯಿದೆ ಕಲಂ 16()ರ ರೀತ್ಯಾ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ 
ತಿದ್ದುಪಡಿಯಂತೆ ಈ ಕೆಳಕಂಡ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೆರೆ ನಿರ್ಮಾಣಕ್ಕೆ 
ಭೂಸ್ವಾಧೀನವಾಗಿ ಸುಬರ್ದು ತೆಗೆದುಕೊಳ್ಳಲಾಗಿದೆ ಎಂದು ಭೂಸ್ವಾಧೀನ ಕಾಯ್ದೆ ಕಲಂ 160) ರಂತೆ ಪ್ರಕಟಿಸಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ತುರುವೇಕೆರೆ 
ಕ್ರ.ಸಂ. ವಿವರಗಳು ಸ.ನಂ. ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ 
ತೆಗೆದುಕೊಂಡ ದಿನಾಂಕ 
1 2 3 4 5 6 
ಲಕ್ಷ್ಮಮ್ಮ 91:5ಎ ಖುಷ್ಕಿ 00-23 5.7.2003 
2 ರೇವಮ್ಮ ಕೋಂ 91:5ಬಿ ಖುಷ್ಕಿ 00-24 5.7.2003 
ಟಿ.ಎಸ್‌. ಸಿದ್ದಯ್ಯ 
ಮಂಜುನಾಥಗುಪ್ತ 
3 | ಗಂಗಮ್ಮಕೋಂ ನಂಜಪ್ಪ 91:06 ಖುಷ್ಕಿ 00-28 5.7.2003 
4 ತಿಮ್ಮರಾಯಿ ಬಿನ್‌ 91:7 ಖುಷ್ಕಿ 00-09 5.7.2003 
ತಿಮವಾಯಕ ನಂಜುಂಡಯ್ಯ 
ಬಿನ್‌ ತಿಮ್ಮರಾಯಿ 
ಜುಮ್ಲಾ 2-04 
ಉಪ ವಿಭಾಗಾಧಿಕಾರಿಗಳು 
ಪಿ.ಆರ್‌. 208 ಹಾಗೂ ಭೂಸ್ವಾಧೀನಾಧಿಕಾರಿಗಳು, 


ತಿಪಟೂರು ಉಪ ವಿಭಾಗ, ತಿಪಟೂರು. 


380 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಭೂ ಸ್ವಾಧೀನ ಕಾಯ್ದೆಯ ಕಲಂ 4(1) ರನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌: 5:2003-04, ದಿನಾಂಕ: 29ನೇ ಜುಲೈ 2003 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಹರಿಜನರ ಸಶಾನಕ್ಕಾಗಿ 
ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿದೆ. 

1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 
1984ನೇ ಸಾಲಿನ ಭೂ ಸ್ವಾಧೀನ ಅಧಿನಿಯಮ 461ನೆಯ ಪ್ರಕರಣದಿಂದ ನಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ಉಪ 
ವಿಭಾಗಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ ರಾಮನಗರಂ ಇವರಿಗೂ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ 
ಪ್ರಾಧಿಕಾರ ನೀಡಿರುವುದು. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು 
ಈ ಅಧಿಸೂಚನೆ ಪ್ರಕಟವಾದ ದಿನಾಂಕದಿಂದ ಮೂವತ್ತು ದಿವಸದೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ 
ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯ ಪ್ರಶಾಸನ 
ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡುವ ಉಪ ವಿಭಾಗಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರಿಗೆ 
ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗೆ 
ಅಡಚಣೆಗಳನ್ನು ಉಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೂ 
ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ ಅಡಮಾನ ಹಸ್ತಾಂತರ ವಿನಿಮಯ ಅಥವಾ 
ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವುದೇ ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ಅನಂತರ 
ಜಿಲ್ಲಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ 
ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 
24ನೇ ಪ್ರಕರಣದ ಏಳನೇ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ಉಪ ವಿಭಾಗಾಧಿಕಾರಿಗಳು ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ಚನ್ನಪಟ್ಟಣ ಹೋಬಳಿ: ವಿರೂಪಾಕ್ಷಿಪುರ ಗ್ರಾಮ: ಹೊಸಹಳ್ಳಿ 
ಕ್ರ.ಸಂ. | ಖಾತೆದಾರರ ಹೆಸರು | ಅನುಭವದಾರರ ಹೆಸರು ಸ.ನಂ. ತರಹೆ ಬೇಕಾದ ಜಮೀನು ಷರಾ 
ವಿಸ್ತೀರ್ಣ ಆಕಾರ 
ಎ-ಗುಂ ರೂ. ಪೈ. 
1 2 3 4 5 6 7 8 
1 ಡಿ. ನಾಗರಾಜು ಡಿ. ನಾಗರಾಜು 95:3 ಭಾಗಾಯ್ತು | 0-05 0-50 
ಬಿನ್‌ ದೇಶಿಗೌಡ ಬಿನ್‌ ದೇಶಿಗೌಡ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 209 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪ ವಿಭಾಗ, ತುಮಕೂರು 
ಕಲಂ 6(1)ರ ತಿದ್ದುಪಡಿ ಅಧಿಸೂಚನೆ ನಂ. ಎಲ್‌ಎಕ್ಕೂ.ಎಸ್‌ಆರ್‌.1:2002-2003 
ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ 33:91ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂ ಸ್ವಾಧೀನ ಅಧಿನಿಯಮ 1894ರ 6ನೇ 
ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಹೊರಡಿಸಿದ್ದ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ 
ಪತ್ರಿಕೆ ದಿನಾಂಕ: 30.6.2003ರ ಸಂಚಿಕೆಯ ಭಾಗ-6ರಲ್ಲಿ ಪುಟ 1 ಮತ್ತು 2 ರಲ್ಲಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 








ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು ಹೋಬಳಿ: ಕಸಬಾ ಗ್ರಾಮ: ತುಮಕೂರು 
ಪ್ರಕಟಗೊಂಡಿರುವುದು ತಿದ್ದುಪಡಿ ಮಾಡಿರುವುದು 
ದಿನಾಂಕ: 31ನೇ ಮೇ 2002 ದಿನಾಂಕ: 31ನೇ ಮೇ 2003 














ಉಪ ವಿಭಾಗಾಧಿಕಾರಿಗಳು, 
ಪಿ.ಆರ್‌. 210 ತುಮಕೂರು ಉಪ ವಿಭಾಗ. 


381 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಾರ್ಯಾಲಯ, ವಿಶ್ವೇಶ್ವರಯ್ಯ ಕಟ್ಟಡ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, 
ಡಾ: ಅಂಬೇಡ್ಕರ್‌ ಬೀದಿ, ಬೆಂಗಳೂರು-1. 
ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 1894ರ ಕಲಂ 16(2)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ ಎಲ್‌ಎಕ್ಕು (6) ಎಸ್‌ಆರ್‌ 3:2001-02, ದಿನಾಂಕ: 17ನೇ ಜುಲೈ 2003 
ಕರ್ನಾಟಕ ಸರ್ಕಾರದ ಅಧಿನಿಯಮ 1894ರ ಅನ್ವಯ ಕಲಂ 16ರ ಪ್ರಕರಣ (2ರ ಉಪ ಪ್ರಕರಣದ ಮೇರೆಗೆ ಈ ಮುಂದಿನ 
ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಜವಹರಲಾಲ್‌ ನೆಹರು ಸೆಂಟರ್‌ ಫಾರ್‌ ಅಡ್ಡಾನ್ಸ್‌ಡ್‌ 
ಸೈಂಟಿಫಿಕ್‌ ರೀಸರ್ಚ್‌ ವಿಸ್ತರಣೆ ಉದ್ದೇಶಕ್ಕೆ ಜವಹರಲಾಲ್‌ ನೆಹರು ಸೆಂಟರ್‌ ಫಾರ್‌ ಅಡ್ಡಾನ್ಸ್‌ಡ್‌ ಸೈಂಟಿಫಿಕ್‌ ರೀಸರ್ಚ್‌ ಜಕ್ಕೂರು 
ಬೆಂಗಳೂರು-64 ಪರವಾಗಿ ಭೂಸ್ವಾಧೀನವಾಗಿದ್ದು ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (2) 
ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ 
ಮೂಲಕ ಪ್ರಕಟಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ಉತ್ತರ (ಅಪರ) ಹೋಬಳಿ: ಯಲಹಂಕ ಗ್ರಾಮ: ಜಕ್ಕೂರು 
ಕ್ರಮ ಪ್ರಕರಣದ ನಂ ಸರ್ವೆ ನಂ ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ 
ಸಂಖ್ಯೆ ಪಡೆದ ದಿನಾಂಕ 
1 ನಂ ಎಲ್‌ಎಸಿ 64: 2002-03 84:1 ಖುಷ್ಕಿ 4-28 28.6.2003 
0-10 ಪಿಕೆ 
4-38 
2 ನಂ. ಎಲ್‌ಎಸಿ 65:2002-03 84:2 ಖುಷ್ಕಿ 1-23 28.6.2003 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 211 ಬೆಂಗಳೂರು. 


ಪಟ್ಟಣ ಪಂಚಾಯತಿ ಕಾರ್ಯಾಲಯ, ಜೋಗ್‌-ಕಾರ್ಗಲ್‌, ಶಿವಮೊಗ್ಗ ಜಿಲ್ಲೆ 
ಸ್ವಯಂಘೋಷಿತ ಆಸ್ತಿ ತೆರಿಗೆ ಪದ್ಧತಿ ಜಾರಿಗೊಳಿಸಿರುವ ಬಗ್ಗೆ ವಿಶೇಷ ಪ್ರಕಟಣೆ 
ಜೋ.ಕಾ.ಪ.ಪಂ.ನಂ. 76:2003-04, ದಿನಾಂಕ: 6ನೇ ಆಗಸ್ಟ್‌ 2003 
ಈ ಮೂಲಕ ಪಟ್ಟಣ ಪಂಚಾಯಿತಿ, ಜೋಗ್‌-ಕಾರ್ಗಲ್‌ ವ್ಯಾಪ್ತಿಯ ಸಮಸ್ತ ತೆರಿಗೆದಾರರಿಗೆ ತಿಳಿಯಪಡಿಸುವುದೇನೆಂದರೆ, 
ಮಾನ್ಕ ಕರ್ನಾಟಕ ಸರ್ಕಾರ ತನ್ನ ಅಧಿಸೂಚನೆ ಸಂ. ವ್ಯಾ.ಶಾ.ಇ:49: ಶಾಸನ 2000, ಬೆಂಗಳೂರು ದಿನಾಂಕ: 5.9.2001 ರಲ್ಲಿ 1964ನೇ 
ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಆಸ್ತಿ ತೆರಿಗೆ ನಿರ್ಧರಣಾ ಪ್ರಕರಣಗಳಿಗೆ ತಿದ್ದುಪಡಿ ಸೂಚಿಸಿ ಈ ಕಾರ್ಯ ವಿಧಾನವನ್ನು 
ಸರಳಗೊಳಿಸಿ “ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿ” ಯನ್ನು ಜಾರಿಗೆ ತಂದಿರುತ್ತದೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಯುಡಿಡಿ 26 
ಟಿಸಿಅ 2000 (ಪಿ11) ರಂತೆ ಕರ್ನಾಟಕ ಪೌರಸಭೆಗಳ ತಿದ್ದುಪಡಿ ಕಾಯ್ದೆ 2000 ದಿನಾಂಕ: 19.11.2001 ರಿಂದ ಜಾರಿಗೆ ಬಂದಿರುತ್ತದೆ. 
ಪಟ್ಟಣ ಪಂಚಾಯಿತಿ, ಜೋಗ್‌-ಕಾರ್ಗಲ್‌ ತನ್ನ ದಿನಾಂಕ: 17.5.2002ರ ಸಭೆಯ ನಿರ್ಣಯ ಸಂ: 08ರಲ್ಲಿ ತಿದ್ದುಪಡಿ 
ಪ್ರಕರಣದನ್ವಯ ದಿನಾಂಕ: 1.4.2002 ರಿಂದ ಅನ್ವಯವಾಗುವಂತೆ ಈ ಕೆಳಗೆ ನಮೂದಿಸಿದಂತೆ ಆಸ್ತಿ ತೆರಿಗೆ ವಿಧಿಸಲು ಸರ್ವಾನುಮತದಿಂದ 
ನಿರ್ಣಯಿಸಿರುತ್ತದೆ. 
ಸದರಿ ಆಸ್ತಿ ತೆರಿಗೆ ಮತ್ತು ಪ್ರಸ್ತಾಪಿಸಿದ ದರಗಳಿಗೆ ಯಾವುದೇ ತಕರಾರು, ಆಕ್ಷೇಪಣೆ ಯಾ ಸಲಹೆ ಸೂಚನೆಗಳಿದ್ದಲ್ಲಿ ಆಸ್ತಿಯ 
ಮಾಲೀಕರು:ಅನುಭೋಗದಾರರು ಹಾಗೂ ಸಾರ್ವಜನಿಕರು, ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ 30 
ದಿನಗಳೊಳಗಾಗಿ ಲಿಖಿತವಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಸಲ್ಲಿಸತಕ್ಕದ್ದು. 


























ಷೆಡ್ಕೂಲ್‌-1 
1 ತೆರಿಗೆಯ ಹೆಸರು ಸ್ವಯಂಘೋಷಿತ ಆಸ್ತಿ ತೆರಿಗೆ 
ದರಗಳು 
ಆಸ್ತಿ ಕರ ವಿಧಿಸುವ ಹಾಲಿ ಭೂಮಿ ಮತ್ತು ಕಟ್ಟಡಗಳ ಮೂಲ ಮೌಲ್ಯದ ಶೇಕಡಾವಾರು 
1 ಕಟ್ಟಡವಿಲ್ಲದ ಖಾಲಿ ನಿವೇಶನ 0.3 (ಒಂದು ಸಾವಿರಕ್ಕೆ ರೂ. 3.00) 
2 ವಾಸೇತರ ವಾಣಿಜ್ಯ ಬಳಕೆ ಕಟ್ಟಡ 0.3 (ಒಂದು ಸಾವಿರಕ್ಕೆ ರೂ. 3.00) 
3 ವಾಸ್ತವೇತರ ವಾಣಿಜ್ಯ ಬಳಕೆ ಕಟ್ಟಡ 0.4 (ಒಂದು ಸಾವಿರಕ್ಕೆ ರೂ. 4.00) 














2) ವಿನಾಯಿತಿಗಳು (ಅಧಿನಿಯಮ 941ರ ಅನ್ವಯ) 
ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಟ್ಟಡಗಳು. ವಾಸ ಮತ್ತು ವಾಣಿಜ್ಯ ಉದ್ದೇಶಗಳ ಹೊರತುಪಡಿಸಿ. 
. ರಾಜ್ಯ ಸರ್ಕಾರದ ಭೂಮಿತಿಗಳು, ಕಟ್ಟಡಗಳು, ವಾಣಿಜ್ಯ ಉದ್ದೇಶದ ಹೊರತುಪಡಿಸಿ. 
3. ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಸಾರ್ವಜನಿಕ ಕಟ್ಟಡಗಳ ಬಾಡಿಗೆ ಪಡೆದು ವ್ಯಾಪಾರ ವ್ಯವಹಾರ ಮಾಡಲು 
ಉಪಯೋಗಿಸುವಂತಹ ಕಟ್ಟಡಗಳಿಗೆ ವಿನಾಯಿತಿ ಇರುವುದಿಲ್ಲ. 


382 


4. ಪಟ್ಟಣ ಪಂಚಾಯತಿಯ ಮಾಲಿಕತ್ವದ ಸ್ವತ್ತುಗಳು ಬೇರೆಯವರಿಗೆ ಬಾಡಿಗೆ ನೀಡಿದ ಖಾಲಿ ಜಾಗ ಕಟ್ಟಡಗಳನ್ನು ಹೊರತುಪಡಿಸಿ. 
5. ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಕೃಷಿ ಭೂಮಿಗಳು. 
ಮರಿಗೌಡ 
ಪಿ.ಡಿ. 28 ಮುಖ್ಯಾಧಿಕಾರಿ, 


ಪಟ್ಟಣ ಪಂಚಾಯತಿ ಕಾರ್ಕಾಲಯ, ಜೋಗ್‌-ಕಾರ್ಗಲ್‌ 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 48ರ ಪ್ರಕಾರ ರದ್ದಿಯಾತಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಆರ್‌3.ಎಲ್‌ಎಕ್ಕೂ.ಎಸ್‌ಆರ್‌.13:2001-02, ದಿನಾಂಕ: 18ನೇ ಆಗಸ್ಟ್‌ 2003 

ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಅಧಿಸೂಚನೆಯನ್ನು ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಆರ್‌3.ಎಲ್‌ಎಕ್ಕೂ. 
ಎಸ್‌ಆರ್‌.13:2001-02 ದಿನಾಂಕ: 15.6.2002 ರಂತೆ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 18.7.2002ರ ಕರ್ನಾಟಕ 
ರಾಜ್ಯ ಪತ್ರದ ಭಾಗ ಸಂಖ್ಯೆ 6 ರಲ್ಲಿನ ಪುಟ ಸಂಖ್ಯೆ 386, 387 ಮತ್ತು 388 ರಲ್ಲಿ ಪ್ರಕಟಗೊಂಡಿದ್ದು ಸರ್ಕಾರದ ಪತ್ರ ಸಂಖ್ಯೆ: ಕಂ.ಇ. 49 
ಭೂಸ್ವಾ.2002 ದಿನಾಂಕ: 26.6.2003 ರಂತೆ ಈ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲು ನಿರ್ದೇಶನ ನೀಡಿರುವುದರಿಂದ ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವಂತೆ ಕಲಂ 48(1)ರ ಪ್ರಕಾರ ರದ್ದಿಯಾತಿ ಅಧಿಸೂಚನೆ ಹೊರಡಿಸಲಾಗಿದೆ. 







































































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಭದ್ರಾವತಿ ಹೋಬಳಿ: ಕಸಬಾ ಗ್ರಾಮ: ಭದ್ರಾವತಿ 
ಕ್ರಮ ಕಲಂ 4(1)ರ ಅಧಿಸೂಚನೆಯಲ್ಲಿ ಪ್ರಕಟವಾಗಿರು ವಂತೆ ರದ್ದಿಯಾತಿ ಮಾಡಿರುವಂತೆ 
ಸಂಖ್ಯೆ ಸರ್ವೆ ನಂಬರ್‌ ತರಹೆ ವಿಸ್ತೀರ್ಣ ಸರ್ವೆ ನಂಬರ್‌ ತರಹೆ ವಿಸ್ತೀರ್ಣ 
ಎ.ಗುಂ. ಎ.ಗುಂ. 

1 2 3 4 5 6 7 
1 215:1 ಪೈಕಿ ನಾಲಾ ತರಿ 1-20 2151 ಪೈಕಿ ನಾಲಾ ತರಿ 1-20 
2 215:1 ಪೈಕಿ ನಾಲಾ ತರಿ 2-25 215:1 ಪೈಕಿ ನಾಲಾ ತರಿ 2-25 
3 215:2ಎ ಪೈಕಿ ನಾಲಾ ತರಿ 0-26 215:2ಎ ಪೈಕಿ ನಾಲಾ ತರಿ 0-26 
4 215:2ಬಿ ಪೈಕಿ ನಾಲಾ ತರಿ 0-26 2152ಬಿ ಪೈಕಿ ನಾಲಾ ತರಿ 0-26 
5 215:2ಸ ಪೈಕಿ ನಾಲಾ ತರಿ 0-16, 215:2ಸಿ ಪೈಕಿ ನಾಲಾ ತರಿ 0-16, 
6 215:2ಸ ಪೈಕಿ ನಾಲಾ ತರಿ 0-16, 215:2ಸಿ ಪೈಕಿ ನಾಲಾ ತರಿ 0-16, 
7 215:2ಸ ಪೈಕಿ ನಾಲಾ ತರಿ 0-161, 215:2ಸಿ ಪೈಕಿ ನಾಲಾ ತರಿ 0-16], 
8 1216ರ ಪೈಕಿ ನಾಲಾ ತರಿ 0-25% 216ರ ಪೈಕಿ ನಾಲಾ ತರಿ 0-251 
9 216ರ ಪೈಕಿ ನಾಲಾ ತರಿ 0-14 216ರ ಪೈಕಿ ನಾಲಾ ತರಿ 0-14 
10. | 216ರ ಪೈಕಿ ನಾಲಾ ತರಿ 1-14 216ರ ಪೈಕಿ ನಾಲಾ ತರಿ 1-14 

ಜುಮ್ಲಾ 9-00 9-00 

ಒಟ್ಟು ಒಂಭತ್ತು ಎಕರೆ ಮಾತ್ರ. 
ಜಿಲ್ಲಾಧಿಕಾರಿ, 
ಪಿ.ಆರ್‌. 213 ಶಿವಮೊಗ್ಗ ಜಿಲ್ಲೆ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ ಅಧಿಸೂಚನೆ 
ನಂ. ಎಸ್‌ಎಲ್‌ಎಒಎಸ್‌ಆರ್‌(ಎ) 23:1993-94, ದಿನಾಂಕ: 13ನೇ ಆಗಸ್ಟ್‌ 2003 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 1894ನೇ 
ಸಾಲಿನ ಭೂ ಸಂಗ್ರಹಣ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ 
ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲಾ ಯೋಜನೆಯ ನಾಲಾ 
ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ 
ಪ್ರಕಟಿಸಲಾಗಿದೆ. 








ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ಮುಗಳೂರು 
ಕ್ರ.ಸಂ. ಸ.ನಂ. ತರಹೆ ವಿಸ್ತೀರ್ಣ ಆಕಾರ ವಶಪಡಿಸಿ ಕೊಂಡ 
ರೂ. ಪೈ. ದಿನಾಂಕ 
1 2 3 4 5 6 


























383 






































1 2 3 4 5 6 
1 115/2 ಖುಷ್ಕಿ 0-03 0-10 25.9.93 
2 321 ಖುಷ್ಕಿ 0-05 0-17 25.9.93 
3 322 ಖುಷ್ಕಿ 0-06 0-16 25.9.93 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 215 ಹೇಮಾವತಿ ನಾಲಾ ವಲಯ, ತುಮಕೂರು. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ತುಂಮೇಯೋ ಎಲ್‌ಎಕ್ಕೂ.ಸಿಆರ್‌ 1:1997-98, ದಿನಾಂಕ: 16ನೇ ಆಗಸ್ಟ್‌ 2003 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1)ರ (ಕರ್ನಾಟಕ ವಿಸ್ತರಣ ತಿದ್ದುಪಡಿ ಅಧಿನಿಯಮ 17:1961ರ ಪ್ರಕಾರ)ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಸ್ವಾಧೀನ 
(ವಶ) ಪಡಿಸಿಕೊಂಡಿರುತ್ತದೆ ಎಂದು ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(2)) (ಕರ್ನಾಟಕ ವಿಸ್ತರಣ ತಿದ್ದುಪಡಿ ಅಧಿನಿಯಮ 
17:1961ರ ಪ್ರಕಾರ)ರ ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 




































































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ತೆವರಗೋಪಗೊಂಡನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಸ.ನಂ. ತರಹೆ ವಿಸ್ತೀರ್ಣ ಆಕಾರ | ವಶಪಡಿಸಿ ಕೊಂಡ 
ಸಂ. ಎ-ಗುಂ ರೂ. ಪೈ. ದಿನಾಂಕ 
1 2 3 4 5 6 7 
1 1) ಕೆ. ತಿಪ್ಪೇಶಪ್ಪ ಬಿನ್‌ 100:1 ಪೈಕಿ ಖುಷ್ಕಿ 0-03 0-09 29.11.2000 
ಕೊಲ್ಲಾಬೋವಿ 
2) ಈರಾಬೋವಿ ಬಿನ್‌ 100:2 ಪೈಕಿ ಖುಷ್ಕಿ 
ಕೊಲ್ಲಾಬೋವಿ 
2 | ರಾಮಚಂದ್ರಪ್ಪ ಬಿನ್‌ ರಂಗಪ್ಪ 169 ಪೈಕಿ ಖುಷ್ಕಿ 0-08 0-23 29.11.2000 
3 ರಾಮಚಂದ್ರಪ್ಪ ಬಿನ್‌ ರಂಗಪ್ಪ 170 ಪೈಕಿ ಖುಷ್ಕಿ 0-12 0-34 29.11.2000 
4 | ಹಳದಪ್ಪ ಬಿನ್‌ ಸಿದ್ದಪ್ಪ ಗಂಜೀನಹಳ್ಳಿ 174 ಪೈಕಿ ಖುಷ್ಕಿ 0-05 0-16 29.11.2000 
5 ಶ್ಯಾಮಪ್ಪ ಬಿನ್‌ ಯಲ್ಲಪ್ಪ 175 ಪೈಕಿ ಖುಷ್ಕಿ 0-34 0-97 29.11.2000 
6 | ನೇಮಾಜಪ್ಪ ಬಿನ್‌ ಲಕ್ಷ ಣಪ್ಪ 176 ಪೈಕಿ ಖುಷ್ಕಿ 0-24 0-68 29.11.2000 
7 ಬಿ. ಹನುಮಂತರಾವ್‌ ಬಿನ್‌ 177 ಪೈಕಿ ಖುಷ್ಕಿ 0-02 0-05 29.11.2000 
ಬಸವಂತರಾವ್‌ 
8 ಪಿ. ವೆಂಕಟಪ್ಪ ಬಿನ್‌ 195 ಪೈಕಿ ಖುಷ್ಕಿ 0-04 0-11 29.11.2000 
ದ್ಯಾಮಾಬೋವಿ 
9 ಹನುಮಂತಪ್ಪ ಬಿನ್‌ ವೆಂಕಟಪ್ಪ 196 ಪೈಕಿ ಖುಷ್ಕಿ 1-05 1-28 29.11.2000 
10 | ಸಣ್ಣಮ್ಮಕೋಂ ಡಿ. ದ್ಯಾಮಪ್ಪ 197 ಪೈಕಿ ಖುಷ್ಕಿ 0-30 0-86 29.11.2000 
11 | ನಾರಾಯಣಪ್ಪ ಬಿನ್‌ ಚಂದ್ರಪ್ಪ 220 ಪೈಕಿ ಖುಷ್ಕಿ 0-02 0-06 29.11.2000 
12 | ಹೆಚ್‌. ದ್ಯಾವೇಶಪ್ಪ ಬಿನ್‌ 222 ಪೈಕಿ ಖುಷ್ಕಿ 0-26 0-74 29.11.2000 
ಹನುಮಂತಪ್ಪ 
13 | ನಾಗೇಂದ್ರಪ್ಪ ಬಿನ್‌ ಸಣ್ಣಭರಪ್ಪ 239 ಪೈಕಿ ಖುಷ್ಕಿ 0-06 0-17 29.11.2000 
14 | ಹಾಲಪ್ಪ ಬಿನ್‌ ಗಿರಿಯಪ್ಪ 240 ಪೈಕಿ ಖುಷ್ಕಿ 0-12 0-34 29.11.2000 
15 | ಮಲ್ಲಿಕಾರ್ಜುನಪ್ಪ ಬಿನ್‌ ರಂಗಪ್ಪ 241 ಪೈಕಿ ಖುಷ್ಕಿ 0-28 0-80 29.11.2000 
16 | ತಿಪ್ಪೇಸ್ವಾಮಿ ಬಿನ್‌ ತಿಪ್ಪಯ್ಯ 242 ಪೈಕಿ ಖುಷ್ಕಿ 0-30 0-86 29.11.2000 
17 | ಜಯಪ್ಪ ಬಿನ್‌ ಜಕಣಪ್ಪ 243 ಪೈಕಿ ಖುಷ್ಕಿ 0-24 0-68 29.11.2000 
18 | ಬಸಪ್ಪ ಬಿನ್‌ ಹಾಲಪ್ಪ 244 ಪೈಕಿ ಖುಷ್ಕಿ 0-16 0-45 29.11.2000 
19 | ನಾಗೇಂದ್ರಪ್ಪ ಬಿನ್‌ ಗಿರಿಯಪ್ಪ 245 ಪೈಕಿ ಖುಷ್ಕಿ 0-12 0-34 29.11.2000 
8-03 9-21 





























ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 218 ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ. 


384 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ : ನ್ಯಾಯಾಲಯ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ತುಂಮೇಯೋ ಎಲ್‌ಎಕ್ಕೂ.ಸಿಆರ್‌ 9/1997-98, ದಿನಾಂಕ: 18ನೇ ಆಗಸ್ಟ್‌ 2003 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1)ರ (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961ರ ಪ್ರಕಾರ)ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಸ್ವಾಧೀನ 
(ವಶ) ಪಡಿಸಿಕೊಂಡಿರುತ್ತದೆ ಎಂದು ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17:1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 
























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ದೊಡ್ಡೇರಿ 
ಕ್ರ. ಖಾತೆದಾರರ ಹೆಸರು ಸರ್ವೇ ತರಹೆ ವಿಸ್ತೀರ್ಣ ಆಕಾರ ಮುಂಗಡ 
ಸಂ. ನಂಬರ್‌ ಎ.ಗುಂ. ರೂ. ಪೈ. ಸ್ವಾಧೀನ ದಿನಾಂಕ 
1 2 3 4 5 6 7 
1 ಬಿ. ನಾಗೋಜಿರಾವ್‌ ಬಿನ್‌ ಭೈರಪ್ಪ 41/1 ಖುಷ್ಕಿ 10-30 5-38 4.1.2001 
2 ಕೆ. ಮಲ್ಲಿಕಾರ್ಜುನ ಬಿನ್‌ ಹನುಮಂತಪ್ಪ 43 ಪೈಕಿ ಖುಷ್ಕಿ 0-25 0-31 4.1.2001 
3 ಕೆ. ಬಸಪ್ಪ ಬಿನ್‌ ಸಣ್ಣ ಮಲ್ಲಪ್ಪ 44 ಖುಷ್ಕಿ 5-25 4-00 4.1.2001 
4 1. ಗುಡುಮಲ್ಲಪ್ಪ ಬಿನ್‌ ಬಸಪ್ಪ 52 ಪೈಕಿ ಖುಷ್ಕಿ 0-20 0-39 4.1.2001 
2. ಡಿ.ಎಸ್‌. ಚಂದ್ರಪ್ಪ ಬಿನ್‌ ಬಸಪ್ಪ 52 ಪೈಕಿ ಖುಷ್ಕಿ 0-03 0-06 4.1.2001 
5 | ಡಿ.ಎನ್‌. ಮಹೇಶ್ವರಪ್ಪ ಬಿನ್‌ ಬಸಪ್ಪ 53 ಪೈಕಿ ಖುಷ್ಕಿ 0-02 0-03 4.1.2001 
6 |1. ಡಿ.ಜಿ. ಬಸಪ್ಪ ಬಿನ್‌ ಚನ್ನಬಸಪ್ಪ 541 ಪೈಕಿ | ಖುಷ್ಕಿ 2-00 1-14 4.1.2001 
ಸುಲೋಚನಮ್ಮ ಕೋಂ ಬಸಪ್ಪ 
2. ಡಿ.ಜಿ. ಚಂದ್ರಪ್ಪ ಬಿನ್‌ ಚನ್ನಬಸಪ್ಪ 541 ಪೈಕಿ | ಖುಷ್ಕಿ 2-00 1-14 4.1.2001 
3. ಡಿ.ಜಿ. ಪರಮೇಶ್ವರಪ್ಪ ಬಿನ್‌ 
ಚನ್ನಬಸಪ್ಪ 541 ಪೈಕಿ | ಖುಷ್ಕಿ 2-00 1-14 4.1.2001 
7 | 1. ನಾಗರಾಜಪ್ಪ ಬಿನ್‌ ಚನ್ನಪ್ಪ 65 ಪೈಕಿ ಖುಷ್ಕಿ 1-04 0-78 4.1.2001 
2. ಡಿ.ಜಿ. ಶಂಕ್ರಪ್ಪ ಬಿನ್‌ ಚನ್ನಪ್ಪ 65 ಪೈಕಿ ಖುಷ್ಕಿ 1-03 0-77 4.1.2001 
3. ಡಿ.ಜಿ. ಓಂಕಾರಪ್ಪ ಬಿನ್‌ 65 ಪೈಕಿ ಖುಷ್ಕಿ 0-13 0-65 4.1.2001 
ದೊಡ್ಡಬಸಪ್ಪ 
8 1. ಜಿ. ಶಿವಾನಂದಪ್ಪ ಬಿನ್‌ ಬಸಪ್ಪ 66 ಪೈಕಿ ಖುಷ್ಕಿ 0-25 0-49 4.1.2001 
2. ಡಿ.ಪಿ. ನಾಗರಾಜಪ್ಪ ಬಿನ್‌ ಚನ್ನಪ್ಪ 66 ಪೈಕಿ ಖುಷ್ಕಿ 3-00 2-34 4.1.2001 
3. ಜಿ. ಶಂಕರಪ್ಪ ಬಿನ್‌ ಚನ್ನಪ್ಪ 66 ಪೈಕಿ ಖುಷ್ಕಿ 3-00 2-33 4.1.2001 
9 ಡಿ.ಜಿ. ಬಸವರಾಜಪ್ಪ ಮೈ.ಗಾ. ತಾಯಿ 67/1 ಪೈಕಿ ಖುಷ್ಕಿ 3-05 1-65 4.1.2001 
10 1. ಡಿ.ಎನ್‌. ಈಶ್ವರಯ್ಯ ಬಿನ್‌ 711 ಪೈಕಿ ಖುಷ್ಕಿ 3-20 1-75 4.1.2001 
ನಂದಯ್ಯ 
2. ಶಿವಕುಮಾರ್‌ ಬಿನ್‌ ಈಶ್ವರಯ್ಯ 
3. ಚನ್ನಯ್ಯ ಬಿನ್‌ ಈಶ್ವರಯ್ಯ 
11 1. ಬಸವರಾಜಪ್ಪ ಬಿನ್‌ ಡಿ.ಜಿ. 71/3 ಪೈಕಿ ಖುಷ್ಕಿ 1-15 0-69 4.1.2001 
ಚನ್ನವೀರಪ್ಪ 
2. ಡಿ.ಎನ್‌. ವಿಜಯ ಕೋಂ 713 ಪೈಕಿ ಖುಷ್ಕಿ 1-36 0-95 4.1.2001 
ಡಿ.ಎನ್‌. ಶಿವಪ್ಪ ಡಿ.ಎನ್‌. ಶಿವಪ್ಪ 
ಬಿನ್‌ ಬಸಪ್ಪ 
12 ನಂದಿ ಬಸಪ್ಪ ಬಿನ್‌ ಬಸಪ್ಪ 73/1 ಪೈಕಿ ಖುಷ್ಕಿ 0-01 0-04 4.1.2001 
13 ಡಿ.ಜಿ. ಕರಿಗೌಡ ಬಿನ್‌ ದೊಡ್ಡಬಸಪ್ಪ 73/2 ಪೈಕಿ ಖುಷ್ಕಿ 0-09 1-18 4.1.2001 
14 ಹಾಲೇಶಪ್ಪ ಬಿನ್‌ ನಿಂಗಪ್ಪ 73/3 ಪೈಕಿ ಖುಷ್ಕಿ 0-21 0-41 4.1.2001 
15 | ಬಸಪ್ಪ ಬಿನ್‌ ಚನ್ನಪ್ಪ 73/4 ಪೈಕಿ | ಖುಷ್ಕಿ 0-26 0-51 4.1.2001 
16 ಪಿ. ನಾಗಪ್ಪ ಬಿನ್‌ ಕರಿಬಸಪ್ಪ 742 ಪೈಕಿ ಖುಷ್ಕಿ 0-26 0-56 4.1.2001 





























385 
























































1 2 3 4 5 6 7 

17 | 1. ಓಂಕಾರಪ್ಪ ಬಿನ್‌ ನಂದ್ಯಪ್ಪ 761 ಪೈಕಿ | ಖುಷ್ಕಿ 1-00 0-86 4.1.2001 
2. ಯೋಗೇಂದ್ರಪ್ಪ ಬಿನ್‌ ಚನ್ನಪ್ಪ 761 ಪೈಕಿ | ಖುಷ್ಠಿ 1-05 0-97 4.1.2001 

18 | 1. ಬಸಪ್ಪ ಬಿನ್‌ ನವಿಲಪ್ಪ 76/2 ಪೈಕಿ | ಖುಷ್ಕಿ 0-36 1-04 4.1.2001 
2. ರತ್ತಮ್ಮ ಕೋಂ ಓಂಕಾರಪ್ಪ 767 ಪೈಕಿ | ಖುಷ್ಕಿ 0-35 1-03 4.1.2001 

19 | 1. ಈರಪ್ಪ ಬಿನ್‌ ಬಸಪ್ಪ 763 ಪೈಕಿ | ಖುಷ್ಕಿ 1-31 1-83 4.1.2001 
2. ವೀರಮ್ಮ ಕೋಂ ಪರ್ವತಪ್ಪ 

20 | ಚನ್ನಪ್ಪ ಬಿನ್‌ ಶಿವಪ್ಪ 764 ಪೈಕಿ | ಖುಷ್ಠಿ 1-25 2-03 4.1.2001 

21 | ಡಿ.ಜಿ. ಬಸವರಾಜಪ್ಪ ಬಿನ್‌ ಚನ್ನಪ್ಪ 771 ಪೈಕಿ | ಖುಷ್ಕಿ 1-13 1-03 4.1.2001 

22 ಡಿ.ಜಿ. ಬಸವರಾಜಪ್ಪ ಬಿನ್‌ ಡಿ.ಜಿ. 77/2 ಪೈಕಿ ಖುಷ್ಕಿ 1-10 0-97 4.1.2001 

ಬಸಪ್ಪ 

23 ತೊಳಚಮ್ಮಕೋಂ ರುದ್ರಪ್ಪ 86 ಪೈಕಿ ಖುಷ್ತಿ 2-39 1-90 4.1.2001 

ಜುಮ್ಲಾ 57-23 38-98 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 219 ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ. 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ಭೂಸ್ವಾಧೀನ ಅಧಿನಿಯಮ 1894 ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ತುಂಮೇಯೋ ಎಲ್‌ಎಕ್ಕೂ.ಸಿಆರ್‌ 17:1996-97, ದಿನಾಂಕ: 14ನೇ ಆಗಸ್ಟ್‌ 2003 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1)ರ (ಕರ್ನಾಟಕ ವಿಸ್ತರಣ ತಿದ್ದುಪಡಿ ಅಧಿನಿಯಮ 17:1961ರ ಪ್ರಕಾರ)ರ ಅನುಸೂಚಿ 
ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಸ್ವಾಧೀನ (ವಶ) 
ಪಡಿಸಿಕೊಂಡಿರುತ್ತದೆ ಎಂದು ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(2) (ಕರ್ನಾಟಕ ವಿಸ್ತರಣ ತಿದ್ದುಪಡಿ ಅಧಿನಿಯಮ 17:1961ರ 
ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 
ಅನುಸೂಚಿ 

ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ಕುಂಕೋವ 





(CL 


ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಮುಂಗಡ 
ಸಂ. ನಂಬರ್‌ ಎ.ಗುಂ. ಸ್ವಾಧೀನ ದಿನಾಂಕ 


L 





ಗುಳ್ಳಪ್ಪ ತಾಯಿ ರಾಮಕ್ಕ 12:5 | ಖುಷ್ಠಿ 0-06 0-09 9.1.2001 





ಸಣ್ಣೀರಮ್ಮ ಕೋಂ ರುದ್ರಪ್ಪ 123:6 ಖುಷ್ತಿ 0-18 0-26 9.1.2001 





ರುದ್ರಪ್ಪ ಮೈ:ಗಾ: ತಾಯಿ ಲಕ್ಷ್ಮಮ್ಮ 13:7 | ಖುಷ್ಟಿ 0-23 0-33 9.1.2001 





+ .ಉ ಬ | 


1) ಜಿ. ರಂಗಪ್ಪ ಬಿನ್‌ ಹನುಮಂತಪ್ಪ 124 ಪೈಕಿ ಖುಷ್ಕಿ 1-20 1-29 9.1.2001 
2) ರುದ್ರಪ್ಪ ಬಿನ್‌ ಓದಪ್ಪ 
3) ಪಟೇಲ್‌ ಮಹೇಶಪ್ಪ 

1) ಸಿದ್ದಪ್ಪ 

2) ಹಾಲಸಿದ್ದಪ್ಪ 

3) ಕೆ.ಹೆಚ್‌. ಜಗದೀಶ 

4) ಕೆ.ಹೆಚ್‌. ರುದ್ರಮುನಿ 


























ಒಟ್ಟು 2-27 1-97 








ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌. 220 ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ. 


386 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ನ್ಯಾಯಾಲಯ, ತುಂಗಾ ಮೇಲ್ಲಂಡೆ ಯೋಜನೆ, ಶಿವಮೊಗ್ಗ 
ಭೂಸ್ವಾಧೀನ ಅಧಿನಿಯಮ 1894 ಪ್ರಕರಣ 16(2)ರ ಅನುಸಾರ ಪ್ರಕಟಣೆ 
ಕ್ರಮಾಂಕ: ತುಂಮೇಯೋ ಎಲ್‌ಎಕ್ಕೂ.ಸಿಆರ್‌ 2/2000-01, ದಿನಾಂಕ: 18ನೇ ಆಗಸ್ಟ್‌ 2003 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1)ರ (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 17:1961ರ ಪ್ರಕಾರ)ರ ಅನುಸಾರ 
ಅನುಸೂಚಿ ಜಮೀನುಗಳನ್ನು ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆ ನಿರ್ಮಾಣದ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಸ್ವಾಧೀನ 
(ವಶ) ಪಡಿಸಿಕೊಂಡಿರುತ್ತದೆ ಎಂದು ಭೂ ಸ್ವಾಧೀನ ಅಧಿನಿಯಮ ಪ್ರಕರಣ 162) (ಕರ್ನಾಟಕ ವಿಸ್ತರಣಾ ತಿದ್ದುಪಡಿ ಅಧಿನಿಯಮ 
17:1961ರ ಪ್ರಕಾರ) ಅನುಸಾರ ಈ ಮೂಲಕ ಪ್ರಕಟಿಸಲಾಗಿದೆ. 














ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ಗಂಗನಕೋಟೆ 
ಕ್ರ. ಖಾತೆದಾರರ ಹೆಸರು ಸರ್ವೆ ತರಹೆ ವಿಸ್ತೀರ್ಣ ಆಕಾರ ಮುಂಗಡ 
ಸಂ. ನಂಬರ್‌ ಎ.ಗುಂ. ರೂ. ಪೈ. ಸ್ವಾಧೀನ ದಿನಾಂಕ 
1 2 3 4 5 6 7 
1 ಎಂ.ಪಿ.ಜಿ. ಹನುಮಂತಪ್ಪ ಬಿನ್‌ 35/1 ಹೆಚ್‌ ಖುಷ್ಕಿ 2-32 1-60 8.1.2001 
ಪರ್ವತಪ್ಪ 
ಜುಮ್ಲಾ 2-32 1-60 


























ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಆರ್‌. 221 ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ. 
ಕಂದಾಯ ಸಚಿವಾಲಯ, ಬೆಂಗಳೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಕಂಇ 59 ಭೂಸ್ವಾತು 2001 

ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 6(1) ಅಧಿಸೂಚನೆ ಸಂಖ್ಯೆ: ಕಂಇ 59 ಭೂಸ್ವಾತು 2001 
ದಿನಾಂಕ: 17.8.2002 ರಂತೆ ಕಂದಾಯ ಆಯುಕ್ತರು, ಕಂದಾಯ ಇಲಾಖೆ, ಬೆಂಗಳೂರು ರವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 27.8.2002ರ ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಪತ್ರಿಕೆ ಪುಟ ಸಂಖ್ಯೆ 1 ರಿಂದ 3 ಭಾಗ-6 ರಲ್ಲಿ 
ಕಲ್ಲುನಾಗತಿಹಳ್ಳಿ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


ಂ 





























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಮಾಯಸಂದ್ರ ಗ್ರಾಮ: ಕಲ್ಲುನಾಗತಿಹಳ್ಳಿ 
ಕ್ರ.ಸಂ. 6(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
7 24:6 ಖುಷ್ಕಿ 0-06 24:6 ತರಿ 0-06 
8 24:7 ಖುಷ್ಕಿ 0-06 24:7 ತರಿ 0-06 
9 24:8 ಖುಷ್ಕಿ 0-04 24:8 ತರಿ 0-04 
10 24:9 ಖುಷ್ಕಿ 0-031 24:9 ತರಿ 0-03 
19 61 ಖುಷ್ಕಿ 0-32 61 ಖುಷ್ಕಿ 0-03 ಆಕಾರ 
0-10 
20 63:6 ಖುಷ್ಕಿ 0-03 63:6 ಖುಷ್ಕಿ 0-32 ಆಕಾರ 
0-84 





























ವಿಶೇಷ ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 222 ಹೇಮಾವತಿ ನಾಲಾ ವಲಯ, ತುಮಕೂರು. 





ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ ತುಮಕೂರು ಉಪವಿಭಾಗ, ತುಮಕೂರು 
ಕಲಂ 6(1)ರ ತಿದ್ದುಪಡಿ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌:3:2002-2003 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 33:91ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಭೂಸ್ವಾಧೀನ ಅಧಿನಿಯಮ 1894ರ 6ನೇ 
ಪ್ರಕರಣದ (1ನೇ ಉಪಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಹೊರಡಿಸಿದ್ದ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದ ವಿಶೇಷ 
ಪತ್ರಿಕೆ ದಿನಾಂಕ: 30.6.2003ರ ಭಾಗ-6 ರಲ್ಲಿ ಪುಟ-1-4 ರಲ್ಲಿ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ಅನುಸೂಚಿಯಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ ಹೋಬಳಿ: ಹುಲಿಯೂರುದುರ್ಗ 
ಗ್ರಾಮ: ಕೆ.ಜಿ. ದೇವಾಪಟ್ಟಣ, ಹಂಗರಹಳ್ಳಿ, ಹಸಿಗೆಹೋಬಳಿ 
ಕ.ಸಂ. | ಪ್ರಕಟಗೊಂಡಿರುವುದು ತಿದ್ದುಪಡಿಮಾಡಿರುವುದು 
23ನೇ ಮೇ 2002 23ನೇ ಮೇ 2003 
10 ಪೂರ್ವ 168:13 ಪೂರ್ವ 168:3 
ಉಪ ವಿಭಾಗಾಧಿಕಾರಿಗಳು, 
ಪಿ.ಆರ್‌. 216 ತುಮಕೂರು ಉಪವಿಭಾಗ. 
ಉಪವಿಭಾಗಾಧಿಕಾರಿಗಳು ಮತ್ತು ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು 
ಅಧಿಸೂಚನೆ 


ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರನ್ವಯ ಕ್ರಮಾಂಕ: ಎಲ್‌ಎಸಿ 7032-7040:2003-04 

ಕರ್ನಾಟಕ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂ: 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸಂಗ್ರಹಣ 
ಅಧಿನಿಯಮವು (1894ರ ಸಾಲಿನ ಕೇಂದ್ರ ಅಧಿನಿಯುಮ 1ರ) ಪ್ರಕರಣ 16(2)ರ ಮೇರೆಗೆ ಈ ಉದ್ದೇಶಕ್ಕಾಗಿ ಅಂದರೆ ಶಿರಾ ಪಟ್ಟಣ ಮತ್ತು 
ಕಳ್ಳಂಬೆಳ್ಳ ಸುತ್ತಮುತ್ತಲ ಗ್ರಾಮಗಳಿಗೆ ಹೇಮಾವತಿ ನಾಲೆಯಿಂದ ನೀರು ಹರಿಸಲು ಕಾಲುವೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದ್ದವು ಎಂದು 
ಎಕ್ಸಿಕ್ಯುಟೀವ್‌ ಇಂಜಿನೀಯರ್‌, ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಲಿ, ಬೆಂಗಳೂರು ಇವರ ಪರವಾಗಿ 
ಅಸಿಸ್ಟೆಂಟ್‌ ಎಕ್ಷಿಕ್ಕುಟೀವ್‌ ಇಂಜಿನೀಯರ್‌, ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಲಿ ಉಪವಿಭಾಗ, 
ತುಮಕೂರುರವರಿಗೆ ತಹಶೀಲ್ದಾರ್‌ ಗುಬ್ಬಿ ತಾಲ್ಲೂಕುರವರ ಪರವಾಗಿ ರಾಜಸ್ವ ನಿರೀಕ್ಷಕರು ಚೇಳೂರು ಹೋಬಳಿ ಗುಬ್ಬಿ ತಾಲ್ಲೂಕು ಇವರು 
ಭೂಸ್ವಾಧೀನಪಡಿಸಿದ ಅನುಸೂಚಿಯಲ್ಲಿ ಕಂಡಂತೆ ಜಮೀನನ್ನು ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) ರಂತೆ ಅಧಿಕೃತವಾಗಿ ಸುಬರ್ದು 
ವಹಿಸಿಕೊಡಲಾಗಿದೆ ಎಂದು ಘೋಷಿಸಿದೆ. 

































































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಚೇಳೂರು ಗ್ರಾಮ: ಪಟ್ರಾವುತನಹಳ್ಳಿ 
ಕ್ರ.ಸಂ ಸ.ನಂ ತರಹೆ ವಿಸ್ತೀರ್ಣ ಆಕಾರ ಸುಬರ್ದು ನೀಡಿದ 
ರೂ. ಪೈ. ದಿನಾಂಕ 
1 2 3 4 5 6 
1 44:7 ಖುಷ್ಕಿ 0-18 0-50 29.7.2003 
2 44:6 ಖುಷ್ಕಿ 0-14 0-38 29.7.2003 
3 45:3 ಖುಷ್ಕಿ 0-07 0-19 29.7.2003 
4 45:1 ಖುಷ್ಕಿ 1-02 1-14 29.7.2003 
5 45:2 ಖುಷ್ಕಿ 0-06 0-16 29.7.2003 
6 1:3 ಖುಷ್ಕಿ 0-26 0-70 29.7.2003 
7 1:4 ಖುಷ್ಕಿ 0-15 0-41 29.7.2003 
8 1:6 ಖುಷ್ಕಿ 0-07 0-41 29.7.2003 
0-02 /, 0-27 29.7.2003 
9 22 ಖುಷ್ಕಿ 1-351 2-08 29.7.2003 
0-02'/2 
ಒಟ್ಟು ಖುಷ್ಕಿ 5-11ಎಕರೆ 
ಖರಾಬು 0-05 ಗುಂಟೆ 
ಉಪವಿಭಾಗಾಧಿಕಾರಿಗಳು 


ಪಿ.ಆರ್‌. 217 ತುಮಕೂರು ಉಪವಿಭಾಗ. 


388 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ತಿದ್ದುಪಡಿ ಅಧಿಸೂಚನೆ 

ಭೂಸ್ವಾಧೀನ ಕಾಯ್ದೆ ಕಲಂ 41) ರ ಮೇರೆಗೆ ಅಧಿಸೂಚನೆ 
ನಂ. ತುಂಮೇಯೋ ಭೂಸ್ವಾ ಸಿಆರ್‌ 5/2003-04, ದಿನಾಂಕ: 12ನೇ ಆಗಸ್ಟ್‌, 2003 


ರಾಜ್ಯಪತ್ರ ದಿನಾಂಕ: 3.7.2003ರ ಸಂಚಿಕೆಯ ಭಾಗ 6 ರಲ್ಲಿ ಪುಟ ಸಂಖ್ಯೆ 313 ಮತ್ತು 314 ರಲ್ಲಿ ಪ್ರಕಟವಾಗಿರುತ್ತದೆ. 


ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಅಧಿಸೂಚನೆ ಸಂಖ್ಯೆ ಆರ್‌ (2) ಎಲ್‌ಎಕ್ಕೂ ಎಸ್‌ಆರ್‌ 7/2002-03, ದಿನಾಂಕ: 20.6.2003 ರಂತೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಅಧಿಸೂಚನೆಯು ಕರ್ನಾಟಕ 


ಹನುಮಂತಪ್ಪ ಇವರ ಸ.ನಂ. 57/4ರ ಬಾಬ್ತು ಕಾಲಂ 10 ರಲ್ಲಿ ವಿಸ್ತೀರ್ಣದ ಬಗ್ಗೆ ಕೆಳಕಂಡಂತೆ ತಿದ್ದುಪಡಿ ಮಾಡಬೇಕಾಗಿದೆ. 


ಇದರಲ್ಲಿ ಕ್ರಮ ಸಂಖ್ಯೆ 1 ರಲ್ಲಿ 7ನೇ ಖಾತೆದಾರರಾದ ಹೆಚ್‌.ಟಿ ಹಾಲಪ್ಪ ಬಿನ್‌ 




























































































ಕರ್ನಾಟಕ ರಾಜ್ಯ ಪತ್ರದಲ್ಲಿ ಮುದ್ರಣ ಆಗಿರುವುದು 
ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಹೊಳಲೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸರ್ವೆನಂ. ಚಿಕ್ಕುಬಂದಿ ಭೂ ಸ್ವಾಧೀನ ಅಂದಾಜು 
ಸಂ. ಹೆಸರು ತರಹೆ ಜಮೀನಿನ ವಿವರ 
ಪೂರ್ವ ಪ ಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ , ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ-ಪೈ 
1 2 3 4 5 6 7 8 9 10 11 
1 |7. HT. ಹಾಲಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 5714 | ಖುಷ್ಕಿ | 57 57ಪ್ಪೆ 57 57ಷ್ಟೆ | 0-02, 
ತಿದ್ದುಪಡಿಯಂತೆ ಓದಿಕೊಳ್ಳುವುದು 
ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಹೊಳಲೂರು 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸರ್ವೆನಂ. ಚಿಕ್ಕುಬಂದಿ ಭೂ ಸ್ವಾಧೀನ ಅಂದಾಜು 
ಸಂ. ಹೆಸರು ತರಹೆ ಜಮೀನಿನ ವಿವರ 
ಪೂರ್ವಕ್ಕೆ ಪ ಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ | ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ-ಪೈ 
1 2 3 4 5 6 7 8 9 10 11 
1 | 7. H.T. ಹಾಲಪ್ಪ ಬಿನ್‌ ಹನುಮಂತಪ್ಪ ಸ್ವಂತ 5714 | ಖುಷ್ಕಿ | 57 ಷೆ 57 57ಪೈೆ 0-12 
ಪಿ. ಆರ್‌. 212 














ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಭೂ ಆರ್ಜನೆ ಅಧಿನಿಯಮದ ಕಲಂ 4(1)ರ ಮೇರೆಗಿನ ಅಧಿಸೂಚನೆ 


ನಂ. ಆರ್‌(1)ಎಲ್‌ಎಕ್ಕೂ.ಎಸ್‌ಆರ್‌ 1/2003-04, ದಿನಾಂಕ: 18ನೇ ಆಗಸ್ಟ್‌ 2003 


ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ. 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಕಟ್ಟಡಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ವರಾಹಿ ಜಲವಿದ್ಯುತ್‌ ಯೋಜನೆ ಬಗ್ಗೆ ಬೇಕಾಗಬಹುದೆಂದು ಕಂಡು ಬಂದಿರುವುದರಿಂದ, 


389 


ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) ರ 4ನೇ ಪ್ರಕರಣದ (1ನೇ ಉಪ ಪ್ರಕರಣದ ಉಪ 
ಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 402ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಲು, ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೆಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ 
ನೀಡುತ್ತದೆ. 

is ಸದರಿ ಅಧಿನಿಯಮದ 34ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು, ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೆಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿಗಳಲ್ಲಿ ಕಟ್ಟಡಗಳಿಗೆ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು, ತಮ್ಮ ಆಕ್ಷೇಪಣೆಗಳು ಯಾವುದಾದರೂ ಇದ್ದಲ್ಲಿ, ಅವುಗಳನ್ನು ಈ ಪ್ರಕಟಣೆ ಪ್ರಕಟವಾದ 30 ದಿವಸಗಳೊಳಗಾಗಿ ಕರ್ನಾಟಕ 
ಅಧಿನಿಯಮ, 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, ಚಕ್ರಾ, ಸಾವೆಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ, ಸದರಿ ಭೂಮಿಗಳಲ್ಲಿನ ಕಟ್ಟಡಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ 
ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿ, ಕಟ್ಟಡಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಶಿವಮೊಗ್ಗ ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೇ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ : ಕಟ್ಟಡಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ (ಏಳನೇ ಖಂಡದ) ಉಪ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಚಕ್ರಾ ಸಾವೆಹಕ್ಕಲು ಮತ್ತು ವರಾಹಿ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಸದರಿ ಭೂಮಿ: ಕಟ್ಟಡಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ತೀರ್ಥಹಳ್ಳಿ ಹೋಬಳಿ: ಆಗುಂಬೆ ಗ್ರಾಮ: ಬೆಳುಮನೆ 
ಕಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯವಾದ ಕಂದಾಯ 
ಸಂಖ್ಯೆ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂದಾಜು ರೂ. 
ಸ.ನಂ ಸ.ನಂ ಸ.ನಂ ಸ.ನಂ. ವಿಸ್ತೀರ್ಣ 
ಎ-ಗುಂ 
1 2 3 4 5 6 7 8 9 10 11 
1 ಹೆಚ್‌.ಸಿ. ಡಾಕಪ್ಪಗೌಡ ಸ್ವಂತ 79:3 ಪೈ ಖುಷ್ಕಿ 79:4 79:2 ಹೆಚ್‌.ಸಿ. 10 0-19 0-28 
ಹೆಚ್‌.ಸಿ. ರಂಗಪ್ಪಗೌಡ ಬಿನ್‌ ಚಿನ್ನಪ್ಪಗೌಡ ಖರಾಬು ಡಾಕಪ್ಪ 0-05 
ಮತ್ತು ಗೌಡರ 
ಅದರಲ್ಲಿನ ಹಿಸ್ಸೆ ಮನೆ 
ಕಟ್ಟಡಗಳು ಮತ್ತು 
ಕಣ 
2 ಹೆಚ್‌.ಸಿ. ರಂಗಪ್ಪಗೌಡ ಬಿನ್‌ ಚಿನ್ನಪ್ಪಗೌಡ ಸ್ವಂತ 79:4 ಖುಷ್ಕಿ 11 11 11 10 2-15 1-00 
ಖರಾಬು 0-02 
ಜುಮ್ಲಾ ಖುಷ್ಕಿ 2-34 1-28 
ಖರಾಬು 0-07 
3-01 






































ಸರ್ಕಾರಿ ಆದೇಶ ನಂ. ಆರ್‌ಡಿ 64 ಎಕ್ಯೂಎಸ್‌ 81 ದಿನಾಂಕ: 21.8.82 (ಹೆಚ್‌.ಸಿ. ರಂಗಪ್ಪಗೌಡರ ಹಿಸ್ಸಾ ಜಮೀನು ಮತ್ತು ಮನೆ ಮಾತ್ರ) 
ಪಿ. ಆರ್‌. 214 ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ. 


390 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ ಬೆಂಗಳೂರು 
ಭೂಸ್ವಾಧೀನ ಕಲಂ 4(1)ರ ಅಧಿಸೂಚನೆ ನಂ: ಎಲ್‌ಎಕ್ಯೂ:ಎಸ್‌ಆರ್‌:7:2003-04, ದಿನಾಂಕ: 7ನೇ ಆಗಸ್ಟ್‌ 2003 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೊಮ್ಮನಹಳ್ಳಿ ನಗರಸಭೆ ಪರವಾಗಿ ರಸ್ತೆ ಮಾಡುವ ಬಗ್ಗೆ ಬೊಮನಹಳ್ಳಿ ನಗರ ಸಭೆಯವರಿಗೆ 
ಬೇಕಾಗಬಹುದೆಂದು, ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರಿಗೆ ಕಂಡುಬಂದಿರುವುದರ ಮೇರೆಗೆ, 

1991ನೇ ಸಾಲಿನ ಕರ್ನಾಟಕ ಭೂ ಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಸಂಖ್ಯೆ 1894ನೇ ಇಸವಿಯಲ್ಲಿ ಭೂ ಸ್ವಾಧೀನ ಅಧಿನಿಯಮ ಮತ್ತು 1894ನೇ 
ಇಸವಿಯಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 
ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ 
ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ (30) ದಿನಗಳೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣ 
ಅಧಿನಿಯಮ (ಸಿ) ಭೂ ಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ 
ಮಾಡಲಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1, ಇವರಿಗೆ ಸಲ್ಲಿಸತಕ್ಕದ್ದು, ಸದರಿ ಜಮೀನುಗಳ ಅಧಿಕೃತ ಭೂ ಸ್ಟಾಧೀನಕ್ಕಾಗಿ 
ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟುಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನುಗಳಲ್ಲಿ ಆಸಕ್ತಿವುಳ್ಳವರಿಗೆಲ್ಲಾ 
ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದವನ್ನು ಅಥವಾ ಯಾವೊಂದು 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಅಂತಿಮವಾಗಿ ಅಧಿಕೃತ ಪಡೆಯದೇ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ 
ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಉತ್ತರಹಳ್ಳಿ ಗ್ರಾಮ: ಸಾರಕ್ಕಿ ಕೆರೆ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಭೂ ಸ್ವಾಧೀನಕ್ಕೆ ಬೇಕಾದ 
ಸಂಖ್ಯೆ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ ಸ.ನಂ. ಸ.ನಂ. ಸ.ನಂ. ರೂ. ಪೈ 
1 2 3 4 5 6 7 8 9 10 11 
1 ವಿ. ನಾರಾಯಣಸ್ವಾಮಿ ವಿ. ನಾರಾಯಣಸ್ವಾಮಿ 12:3 | 12:3ರ ಸ.ನಂ. 13ರ ಸ.ನಂ. 8 ರಸ್ತೆ ಮತ್ತು 0-03 0-09 
ಉಳಿಕೆ ಜಮೀನು ಮತ್ತು ಸ.ನಂ. 0-04 ಪಿಕೆ 
ಜಮೀನು ಸ್ಮೆ 12:2 ರ ಜುಮ್ಲಾ 0-07 
ಜಮೀನು 
ಸಿ. ಕೃಷ್ಣೇಗೌಡ 
ಪಿ. ಆರ್‌. 223 ವಿಶೇಷ ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


